ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 15-03-2021 ಪ್ರಶ್ನೆ ಸಂಖ್ಯೆ : 1031(1295) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಸ್‌. ರವಿ(ಸ್ಠಳೀಯ ಸಂಸ್ಥೆಗಳ ಕ್ಲೇತು 

ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 

ಉತ್ತರಿಸುವ ಸಚಿವರು: ಮಾನ್ಯ ಅರಣ್ಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


ವಿಷಯ: ಅರಣ್ಯ ಇಲಾಖೆ ಜಮೀನಿನ ಬಗ್ಗೆ 


(ಅ) ರಾಮನಗರ ಜಿಲ್ಲಾ ವ್ಯಾಪ್ತಿಯ ಕಂದಾಯ ಇಲಾಖೆಯ ಸಿ ಮತ್ತು ಡಿ ವರ್ಗದ ಯಾವ 
ಯಾವ ಸರ್ವೆ ನಂಬರ್‌ ಜಮೀನುಗಳನ್ನು ಅರ್ಯ ಇಲಾಖೆಗೆ ಹಸ್ತಾಂತರಿಸಲು ಅರಣ್ಯ 
ಕಾಯ್ದೆ ಸೆಕನ್‌ 4 ರಡಿಯಲ್ಲಿ ಅಧಿಸೂಚನೆ ಹೊರಡಿಸಲಾಗಿದೆ; (ಗ್ರಾಮವಾರು ವಿವರ 
ನೀಡುವುದು) 


(ಆ) ಅರಣ್ಯ ಕಾಯ್ದೆ ಸೆಕ್ಷನ್‌ 4 ರಡಿಯಲ್ಲಿ ಅಧಿಸೂಚನೆ ಹೊರಡಿಸಿದ ನಂತರ ಎಷ್ಟು 
ಜಮೀನುಗಳನ್ನು ಸೆಕ್ಷನ್‌ 17 ರಡಿಯಲ್ಲಿ ಅಂತಿಮ ಅಧಿಸೂಚನೆ ಹೊರಡಿಸಿ ಅರಣ್ಯ 
ಇಲಾಖೆಗೆ ಹಸ್ತಾಂತರಿಸಲಾಗಿದೆ; (ಗ್ರಿಮವಾರು ವಿವರ ನೀಡುವುದು) 


(ಇ) ಸಿ ಮತ್ತು ಡಿ ವರ್ಗದ ಜಮೀನುಗಳನ್ನು ಅರಣ್ಯ ಕಾಯ್ದೆ ಸೆಕ್ಷನ್‌ 4 ರಡಿಯಲ್ಲಿನ 
ಅಧಿಸೂಚನೆ ಹೊರಡಿಸುವ ಸಂಬಂಧ  ಉಪವಿಭಾಗಾಧಿಕಾರಿಗಳನ್ನು ಫಾರೆಸ್ಟ್‌ 
ಸೆಟಿಲ್‌ಮೆಂಟ್‌ ಅಧಿಕಾರಿಯಾಗಿ ಸರ್ಕಾರವು ನೇಮಿಸಿದ್ದ, ಉಪವಿಭಾಗಾಧಿಕಾರಿಗಳವರು 
ಈವರೆವಿಗೂ ವಿಚಾರಣೆ ನಡೆಸಿ ಎಷ್ಟು ಜಮೀನನ್ನು ಅರಣ್ಯ ಕಾಯ್ದೆ ಸೆಕ್ಷನ್‌ 17 ರಡಿಯಲ್ಲಿ 
ಅಂತಿಮ ಅಧಿಸೂಚನೆ ಹೊರಡಿಸಲು ತೀರ್ಮಾನಿಸಿ ಹಾಗೂ ತಿರಸ್ಕರಿಸಲು 
ತೀರ್ಮಾನಿಸಲಾಗಿರುವ ಜಮೀನು ಎಷ್ಟು; 


(ಈ) ಅರಣ್ಯ ಕಾಯ್ದೆ ಸೆಕ್ಷನ್‌ 4 ರಡಿಯಲ್ಲಿ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿರುವ 
ಸುಮಾರು 15 ರಿಂದ 20 ವರ್ಷ ಕಳೆದರೂ ಸೆಕ್ಷನ್‌ 17 ರಡಿಯಲ್ಲಿ ಅಂತಿಮ ಅಧಿಸೂಚನೆ 
ಹೊರಡಿಸದೇ ದೀರ್ಪ ಕಾಲದ ವಿಳಂಬವಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಉ) ವಿಳ೦ಬವಾಗಿರುವ ಪ್ರಕರಣಗಳನ್ನು ಶೀಘ್ರವಾಗಿ ಇತ್ಯರ್ಥಪಡಿಸಲು ಸರ್ಕಾರ 
ತೆಗೆದುಕೊಂಡಿರುವ ನಿಲುವೇನು; 


(ಊ) ಈಗಾಗಲೇ ಅರಣ್ಯ ಕಾಯ್ದೆ ಸೆಕ್ಷನ್‌ 4 ರಡಿಯಲ್ಲಿ ಪ್ರಾಥಮಿಕ ಅಧಿಸೂಚನೆ 
ಹೊರಡಿಸಿರುವ ಹಲವು ಸರೆ ನಂಬರ್‌ ಜಮೀನುಗಳು ಅರಣ್ಯ ಲಕ್ಷಣಗಳನ್ನು 
ಕಳೆದುಕೊಂಡಿದ್ದು, ಸದರಿ ಜಮೀನನ್ನು ಕಂದಾಯ ಇಲಾಖೆಗೆ ವಾಪಸ್ಸು ಪಡೆಯಲು 
ಸರ್ಕಾರವು ತೀರ್ಮಾನ ಕೈಗೊಳ್ಳವುದೇ? 


